ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1352(1579) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತ್ರಿಗಳು 
ವಿಷಯ: ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ದಿಂದ ನಿವೇಶನ ಮಾರಾಟಗಳ ಬಗ್ಗೆ 


(ಅ) ಬೆಂಗಳೂರು ಅಬಿವೃದ್ದಿ ಪ್ರಾಧಿಕಾರವು ಕಳೆದ ಮೂರು ವರ್ಷಗಳಿಂದ ಎಷ್ಟು ಮೂಲೆ 
ನಿವೇಶನಗಳನ್ನು ಮಾರಾಟ ಮಾಡಿರುತ್ತದೆ; 


(ಆ) ಯಾವ ಯಾವ ಬಡಾವಣೆಗಳಲ್ಲಿ ಮಾರಾಟಿ ಮಾಡಲಾಗಿದೆ; ಅವುಗಳ ನಿವೇಶನದ ಅಳತೆ 
ಹಾಗೂ ಸಂಖ್ಯೆ ಮತ್ತು ನಿವೇಶನದ ಮೌಲ್ಯ ಎಷ್ಟು; (ವಿವರ ನೀಡುವುದು) 


(ಇ) ನಿವೇಶನ ಪಡೆದವರ ವಿವರ ಒದಗಿಸುವುದು? 


